| ಕರ್ನಾಟಕ ವಿಧಾನ ಪರಿಷತ್ತು 
1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2187 


2. ಸದಸ್ಯರ ಹೆಸರು " : ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ 
| (ಸ್ಥಳೀಯ ಸಂಸ್ಥೆಗಳ ಕೇತು 

3. ಉತ್ತರಿಸಬೇಕಾದ ದಿನಾಂಕ : 25.03.2021 

4. ಉತ್ತರಿಸುವ ಸಚಿವರು : ಮುಖ್ಯ ಮಂತ್ರಿ 


ನಿಯಮಗಳು ಜಾರಿಯಲ್ಲಿವೆಯೇ; ಇಲ್ಲವಾದಲ್ಲಿ|ಸರ್ಕಾರಿ . ನೌಕರರ ' ಸೇವಾ 

ಕಾರಣವೇನು: - ಸಂಬಂಧಿಸಿದಂತೆ ಸಿಬಲ್ಬದಿ ' ಮತ್ತು 
ಸುಧಾರಣೆ ಇಲಾಖೆಯಿಂದ 
ರಚಿಸಲಾಗುತ್ತದೆ. ಈ ನಿಯಮಗಳನ್ನು 
ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ 1978ರಡಿ ರಾಜ್ಯ 
ಸರ್ಕಾರವು ರಚಿಸುತ್ತದೆ. ವಿವಿಧ ಸೇವಾ ಪರತ್ತುಗಳಿಗೆ 
ಸಂಬಂಧಿಸಿದಂತೆ ಅಂತಹ ಹಲವಾರು ನಿಯಮಗಳು 


ಮತ್ತು ಸಂಸ್ಥೆಗಳು ಯಾವುವು; ಅವುಗಳು ಇಲಾಖೆಸರ್ಕಾರಿ ಇಲಾಖೆಗಳ ನೌಕರರಿಗೆ ಅನ್ನಯಬಾಗುತ್ತವೆ! 
ವ್ಯಾಪಿಗೆ ಒಳಪಡದಿರಲು ಕಾರಣವೇನು; ಆದರೆ, ಸರ್ಕಾರಿ ಅಂಗ ಸಂಸ್ಥೆಗಳು ಹಾಗೂ ಅರೆ 
ಸರ್ಕಾರಿ ಸಂಸ್ಥೆಗಳಿಗೆ ಈ ನಿಯಮಗಳು ನೇರವಾಗಿ 


ಅನ್ವಯವಾಗುವುದಿಲ್ಲ. ಅಂತಹ ಸಂಸ್ಥೆಗಳು ಸರ್ಕಾರದ]: 
ಕಾರ್ಯನೀತಿಗೆ ಅನುಗುಣವಾಗಿ "- ತಮ್ಮದೇ ಆದ 
"ವಿಯಮಗಳನ್ನು ರಚಿಸಿಕೊಳ್ಳಬೇಕಾಗುತ್ತದೆ. 


ಸಿಬಲ್ಬದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು 
ಸಚಿವಾಲಯ ಮಟ್ಟದ ಒಂದು: ಇಲಾಖೆಯಾಗಿರುತ್ತದೆ. 
ನಿರ್ನಿತಿ ಕೇಂದ್ರ ಕೆ.ಆರ್‌.ಐ.ಡಿ. ಎಲ್‌ ನಂತಹ 
ಸಂಸ್ಥೆಗಳು. ಈ ಇಲಾಖೆಯ ಆಡಳಿತ ನಿಯಂತ್ರಣಕ್ಕೆ 
ಅಂತಹ ಸಂಸ್ಥೆಗಳು 

ಸಂಬಂಧಪಟ್ಟ ಇಲಾಖೆಯ 


ಸರ್ಕಾರದ ಅಧೀನದ ' ಬೇರೆ ಬೇರೆ 
ಸಂಸ್ಥೆ/ಇಲಾಖೆಗಳು ಸಿಬಲ್ಬದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆಯ ನೀತಿ ನಿಯಮಾವಳಿಗೆ 

ಕಾರ್ಯನಿರ್ವಹಿಸುತ್ತಿರುವುದು 


- ಸಾಮಾಜಿಕ . 
ನಿರುದ್ದವಾಗಿರುವುದನ್ನು ಗಮನಿಸಲಾಗಿದೆಯೇ? 


ಸಂಖ್ಯೆ: ಸಿಆಸುಇ 05 ಎಆರ್‌ಬಿ 2021 EN 
(ಬಿ.ಎಸ್‌ ಯಡಿಯೆಔರಮು 


ಮುಖ್ಯ ಮಂತ್ರಿ 


